ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಶ್ರೀ ಕೆ. ಗೋವಿಂದರಾಜ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


- ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 488 (382) 
ಉತ್ತರ ದಿನಾಂಕ 11.12.2020 
ಸಸಂ ಪ್ರಶ್ನ” 7] . ಉತ್ತರ 
— | _ 
ಅ) | ರಾಜ್ಯದ ಸರಿ ಸುಮಾರು 8 ಜಿಲ್ಲೆಗಳಾದ | ಭಾರತ ' ಸರ್ಕಾರದ ಕುಡಿಯುವ ನೀರು ಮತ್ತು 
ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ನೈರ್ಮಲ್ಯ ಸಚಿವಾಲಯದ ಜಲ ಜೀವನ್‌ ಮಿಷನ್‌ನ 


ರಾಯಚೂರು, ಬಳ್ಳಾರಿ, ತುಮಕೂರು, ಮಂಡ್ಯ, 
ಕಲಬುರಗಿ ಮತ್ತು ಕೋಲಾರ ಜಿಲ್ಲೆಗಳ ಕೆಲವು 
ಗ್ರಾಮಗಳಲ್ಲಿ ಲಭ್ಯವಿರುವ ನೀರಿನಲ್ಲಿ ಯುರೇನಿಯಂ 
ಮಿತಿ ಮೀರಿದ ಪ್ರಮಾಣವಿರುವುದು 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ. 


ಮಾರ್ಗಸೂಚಿ ಪ್ರಕಾರ ಕುಡಿಯುವ ನೀರಿನ ಗೆ, Total 
solids, Turbidity, Chloride, Total 
Total Hardness, Sulphate, Iron, Total 
Fluoride, Nitrate, Total 
13 


dissolved 
alkalinity, 
arsenic (hotspot area), 
coliform ಮತ್ತು ಔ-Coli ಸೇರಿದಂತೆ ಒಟ್ಟು 
ನಿಯತಾಂಕಗಳ (Parameter) ಗುಣಮಟ್ಟದ ಪರೀಕ್ಷೆಗಳನ್ನು 
ಕೈಗೊಳ್ಳುವುದಾಗಿರುತ್ತದೆ. ಜಲಮೂಲಗಳಲ್ಲಿ ಯುರೇನಿಯಂ 
ಅಂಶವಿರುವುದನ್ನು ಪರೀಕ್ಷೆಗೊಳಪಡಿಸಿರುವುದಿಲ್ಲ. 


ಆ) | ಹಡಿಯುವ ನೀರಿನಲ್ಲಿ 30 ಮೈಕ್ರೋಗ್ರಾಂಗಿಂತ 


1 


ಕಡಿಮೆ ಯುರೇನಿಯಂ ಅಂಶ ಇರಬೇಕೆಂದು 
ವಿಶ್ವಸಂಸ್ಥೆ ನಿಗದಿಪಡಿಸಿದ್ದು, ಈ ಜಿಲ್ಲೆಗಳ ಕೆಲವು 


| ಗ್ರಾಮಗಳಲ್ಲಿ ನೀರಿನಲ್ಲಿ ಈ ಮಿತಿಗಿಂತ ಹೆಚ್ಚಾಗಿದ್ದು, 


ಇದು ಕುಡಿಯಲು ಯೋಗ್ಯವಲ್ಲದೇ ನೀರು 
ಸೇವಿಸುವವರಿಗೆ ಕಿಡ್ಡಿ ತೊಂದರೆ, ಕ್ಯಾನ್ಸರ್‌. 
ಮೂಳೆಗೆ ಸಮಸ್ಯೆಗಳು ಮತ್ತು 


ಸಂಬಂಧಿಸಿದ 
ಕರುಳಿನ ತೊಂದರೆಗಳು ಕಾಣಿಸಿಕೊಳ್ಳುವುದು 
ನಿಜವೇ; | 


| 


ಅನಯಿಸುವುದಿಲ್ಲ - 


ಈ 


ಈ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ವಿವರಗಳನ್ನು ಒದಗಿಸುವುದು) 


ಸಂ:ಗ್ರಾಕುನೀ೩ನೈಇಗ20/ಗ್ರಾನೀಸ(4)2020 


NN 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚೆವರು 
ಕೆ.ಎಸ್‌. ಶಈಶ್ನರಪ್ಪ . 
ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ: 


49 
(ೆ.ಎಸ್‌. ಈಶ್ತರಪು 


